ಕರ್ನಾಟಕ ವಿಧಾನ ಪರಿಷತ್ತು 


1 [ಈಕಿ ಗುರುತಿದ ಪ್ರಶ್ನೆ ಸಂಖ್ಯೆ 


1026 (343) 


"| ಸದಸ್ಯರ ಹೆಸರು 


ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸಳೀಯ ಸಂಸ್ಥೆಗಳ ಕ್ಷೇತು 


3 | ಉತ್ತರಿಸಬೇಕಾದ ದಿನಾಂಕ 


10.03.2021 


* | ಉತ್ತರಿಸುವ ಸಚಿವರು 


ಕಂದಾಯ ಸಜಿವರು 


ಪ್ರ 


ಸಂ. 


ಪ್ರಶ್ನೆ 


ಉತ್ತರ 


ಅ) 


ಮೈಸೂರು ಮತ್ತು ಚಾಮರಾಜ 
ನಗರ ಜಿಲ್ಲೆಯ ತಾಲ್ಲೂಕುಗಳಿಗೆ 
ಮಂಜೂರಾಗಿರುವ 
ಭೂಮಾಪಕರ ಹುದೆಗಳ 
ಸಂಖ್ಯೆ ಎಷ್ಟು; ಭರ್ತಿಯಾಗಿರುವ 
ಹುದ್ದೆಗಳು ಎಷ್ಟು: ಹಾಗೂ 
ಖಾಲಿ ಇರುವ ಹುದ್ದೆ ಎಷ್ಟು; 


ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಗೆ 
ಒಳಪಟ್ಟಂತೆ ಭೂಮಾಪಕರ ಹುದ್ದೆಗಳ ವಿವರ ಈ 
ಕೆಳಕಂಡಂತಿದೆ:- 

ಜಿಲ್ಲೆ 
ಮೈಸೂರು 
ಚಾಮರಾಜನಗರ 


ಖಾಲಿ 
ಹುದ್ದೆಗಳು 
07 
06 


ಮಂಲಜೂರಿಯಾದ 
ಹುದ್ದಗಳು 
185 
78 


ಭರ್ತಿಯಾದ 
ಹುದ್ದೆಗಳು 
178 
72 


ಆ) 


ತಾಲ್ಲೂಕುಗಳಲ್ಲಿ ಭೂಮಾಪಕರ 
ಕೊರತೆ ಉಂಟಾಗಿದ್ದು, 
ಜಮಿೀನಿನ ಅಳತೆ, ಮನೆಗಳ 
ಇ-ಖಾತೆ ನೀಡುವಲ್ಲಿ ಬಹಳ 
ವಿಳಂಬ ಆಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿ 
ದೆಯೇ; ಬಂದಿದ್ದಲ್ಲಿ ಕೂಡಲೇ 
ಸರ್ವೆಯರ್‌ಗಳ ಹುದ್ದೆಗಳನ್ನು 
ಖಾಯಂ ಅಥವಾ ತಾತ್ಕಾಲಿಕ 
ವಾಗಿ ಭರ್ತಿ ಮಾಡಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ; 


ಬಂದಿದೆ. 

ಜಿಲ್ಲೆಗಳಲ್ಲಿ ಭೂಮಾಪಕರ ಕೊರತೆಯಿಂದ ಜಮೀನಿನ 
ಅಳತೆ ಇತ್ಯಾದಿ ಕಾರ್ಯದಲ್ಲಿ ಆಗುತ್ತಿರುವ ವಿಳಂಬವನ್ನು 
ತಪ್ಪಿಸುವ ಸಲುವಾಗಿ, ಜಿಲ್ಲೆಯ ಹೆಚ್ಚಿನ ಪ್ರಕರಣಗಳು ಬಾಕಿ 
ಇರುವ ತಾಲ್ಲೂಕುಗಳಿಗೆ ಕಡಿಮೆ ಪ್ರಕರಣಗಳು ಇರುವ 
ತಾಲ್ಲೂಕಿನಿಂದ ಭೂಮಾಪಕರನ್ನು ನಿಯೋಜನೆ ಮಾಡಿ 
ಪ್ರಕರಣಗಳನ್ನು ವಿಲೇಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಅಲ್ಲದೆ ಹೊಸದಾಗಿ 2072 ಪರವಾನಗಿ ಭೂಮಾಪಕರ 
ಆಯ್ಕೆ ಕುರಿತು ಅಧಿಸೂಚನೆ ಹೊರಡಿಸಿ ಅರ್ಜಿಗಳನ್ನು 
ಆಹ್ವಾನಿಸಿದ್ದು, ದಿನಾಂಕ 1-2-2021 ಮತ್ತು 2-2-2021 ರಂದು 
ಪರೀಕ್ಷೆಯನ್ನು ನಡೆಸಿ, ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಲಾಗಿದೆ. ಸದರಿ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿದ ಸಂತರ 
ಉತ್ತೀರ್ಣರಾದವರಿಗೆ ಪರವಾನಗಿ ನೀಡಿ ರಾಜ್ಯದ ವಿವಿಧ 
ತಾಲ್ಲೂಕುಗಳಿಗೆ ಕಾರ್ಯ ನಿಯೋಜನೆ ಮಾಡಲಾಗುವುದು. 


ಇ) 


ಮೈಸೂರು ಮತ್ತು 
ಚಾಮರಾಜನಗರ ಜಿಲ್ಲೆಗಳಲ್ಲಿ 
ಎಷ್ಟು ಮಂದಿ ಪರವಾನಗಿ 
ಪಡೆದ ಭೂಮಾಪಕರು ಎಷ್ಟು 
ವರ್ಷ ಗಳಿಂದ ಸೇವೆ ಸಲ್ಲಿಸು 
ತಿದ್ಧಾದೆ; ಖಾಯಂಗೊಳಿಸು 
ವಂತೆ ಅವರು ಸರ್ಕಾರಕ್ಕೆ 
ಮನವಿ ಸಲ್ಲಿಸಿರುವುದು ನಿಜವೇ; 
ಅನೇಕ ವರ್ಷಗಳಿಂದ ಸೇವೆ 


ಸಲ್ತಿಸುತ್ತಿರುವ ಪರವಾನಗಿ 


ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 
ಪರವಾನಗಿ ನೀಡಲಾಗಿರುವ ಪರವಾನಗಿ ಭೂಮಾಪಕರ 


ವರ್ಷವಾರು ವಿವರ ಈ ಕೆಳಕಂಡಂತಿದೆ:- 
ಜಿಲೆ ವರ್ಷ ಒಟ್ಟು 
Ks 2002 [2003 | 2005 [20082014 
ಮೈಸೂರು | 165 | 01 | 00 |150 00| 316 
ಮರಾಜನಗರ್ನ 38 | 01 [ 01 [6614 | 120 


ಪಡೆದ ಭೂಮಾಪಕರನ್ನು “ಲ | ಪರವಾನಗಿ ಚಾಲ್ರಿಯಲ್ಲಿರುವ 
ಖಾಯಂ ಮಾಡಲು ಕುಮ ಹುರವಾನಗಿ ಭೂಮಾಪಕರ ಸಂಖೆ, | 
ತೆಗೆದುಕೊಳ್ಳಲಾಗುವುದೇ? ಮೈಸೂರು 245 | 
ಚಾಮರಾಜನಗರ 85 | 

ಪರವಾನಗಿ ಭೂಮಾಪಕರ ಸೇವೆಯನ್ನು 


ಸಕ್ರಮಗೊಳಿಸಲು ಕೋರಿಕೆ ಇರುತ್ತದೆ. ಆದರೆ ಪರವಾನಗಿ | 
ಭೂಮಾಪಕರ ಸೇವೆಯನ್ನು ಖಾಯಂಗೊಳಿಸಲು ಅಥವಾ 
ಸೇವಾಭದ್ರತೆ ನೀಡಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. ! 


ಸಂಖ್ಯೆ: ಕ೦ಇ 31 ಎಸ್‌ಎಸ್‌ಸಿ 2021 ಈ 
ನ F 
(ಆರ್‌.ಅಶೋಕ) 


" ಕಂದಾಯ ಸಚಿವರು 


